ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


: 905 

: ಶ್ರೀ ಎಂ.ಎ. ಗೋಪಾಲಸ್ಸಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತು 

: 13-03-2020 

: ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


ಉತ್ತರಿಸುವವರು 
ಕ್ರಸಂ T ಪ್ರಶ್ನೆಗಳು ಉತ್ತರಗಳು 

ಅ | ಹಾಸನ `ಜಕ್ಷಯಲ್ಲರನ ಸಮ ಪರಜಾಹಗಗ ವಾ ಜಿಲ್ಲೆಯೆಲ್ಲಿರುವಗಸ್ರಾಮ `ಪಂಜಾಮತಗ ಗ 3 
ಕಳೆದ 3 ವರ್ಷಗಳಲ್ಲಿ ಸರ್ಕಾರದಿಂದ ವರ್ಷಗಳಲ್ಲಿ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನದ ವಿವರ 
ಬಿಡುಗಡೆಯಾದ ಅನುದಾನವೆಷ್ಟು; ಈ ಮತ್ತು ಅನುದಾನವನ್ನು ಖರ್ಚು ಮಾಡಿರುವ ಗ್ರಾಮ 
ಅನುದಾನವನ್ನು ಯಾವ ಯಾವ ಉದ್ದೇಶಗಳಿಗಾಗಿ | ಪಂಚಾಯಿತಿವಾರು ವಿವರವನ್ನು ಅನುಬಂಧ-1 ರಲ್ಲಿ ಮಾನ್ಯ ಸದಸ್ಯರಿಗೆ 
ಖರ್ಚು ಮಾಡಲಾಗಿದೆ; (ಗ್ರಾಮ ಪಂಚಾಯಿತಿವಾರು ಪ್ರತ್ಯೇಕವಾಗಿ ಸಿ.ಡಿ. ಮೂಲಕ ನೀಡಿದೆ. 
ವಿವರ ನೀಡುವುದು) 

ಆ ಸರ್ಕಾರದ ಯಾವ ಯಾವ']ಗ್ರಾಮ ಪೆಂಚಾಯೆತಿಗಳಲ್ಲಿ ಮಹಾಕ್ಯ್‌ ಗಾಂಧಿ ರಾಷ್ಟ್ರೀಯ`'ಗ್ರಾಮೇಣ 
ಕಾರ್ಯಕ್ರಮ/ಯೋಜನೆಗಳಿಗಾಗಿ ಗ್ರಾಮ | ಉದ್ದೋಗ ಖಾತರಿ ಯೋಜನೆ, ಸ್ಪಚ್ಛ ಭಾರತ್‌ ಮಿಷನ್‌, ವಿವಿಧ ವಸತಿ 
ಪಂಚಾಯಿತಿಗಳ ಮೂಲಕ ಜಾರಿಗೆ ಬರುತ್ತಿವೆ; ಈ | ಯೋಜನೆಗಳಾದ ಬಸವ ವಸತಿ, ಅಂಬೇಡ್ಕರ್‌ ವಸತಿ, ಪ್ರಧಾನ ಮಂತ್ರಿ 
ಕಾರ್ಯಕ್ರಮ/ಯೋಜನೆಗಳಿಗಾಗಿ ಕಳೆದ 3 | ಆವಾಸ್‌ ಯೋಜನೆ ಮತ್ತು 14ನೇ ಹಣಕಾಸು ಆಯೋಗದ 
ವರ್ಷಗಳಲ್ಲಿ ಸರ್ಕಾರವು ಬಿಡುಗಡೆ ಮಾಡಿರುವ ಅನುದಾನದ ಕಾರ್ಯಕ್ರಮ / ಯೋಜನೆಗಳನ್ನು 
ಅನುದಾನವೆಷ್ಟು; ಇದರಲ್ಲಿ ಖರ್ಚಾದ ಅನುಷ್ಠಾನಗೊಳಿಸಲಾಗುತ್ತಿದೆ. 
ಅನುದಾನವೆಷ್ಟು; (ಫಲಾನುಭವಿ ವಿವರಗಳೊಂದಿಗೆ 
ಗ್ರಾಮ ಪಂಚಾಯಿತಿವಾರು ವಿವರ ನೀಡುವುದು) ಮೇಲ್ಕಂಡ ಕಾರ್ಯಕ್ರಮ / ಯೋಜನೆಗಳಡಿ ಹಾಸನ ಜಿಲ್ಲೆಯ ಗ್ರಾಮ 

ಪಂಚಾಯತಿಗಳಿಗೆ ಕಳೆದ 3 ವರ್ಷಗಳಲ್ಲಿ ಸರ್ಕಾರವು' ಬಿಡುಗಡೆ 
ಮಾಡಿರುವ ಅನುದಾನ, ಇದರಲ್ಲಿ ಖರ್ಚಾದ ಅನುದಾನ ಮತ್ತು 
ಫಲಾನುಭವಿ ವಿವರಗಳೊಂದಿಗೆ ಗಾಮ ಪಂಚಾಯಿತಿವಾರು ವಿವರವನ್ನು 
ಅನುಬಂಧ-1 ರಲ್ಲಿ ಮಾನ್ಯ ಸದಸ್ಸ ್ಯರಿಗೆ ಪ್ರ ಪ್ರತ್ಯೇಕವಾಗಿ ಸಿ.ಡಿ. ಮೂಕ 
ನೀಡಿದೆ. 

ಇ |ಕಳೆದ್‌3 ವರ್ಷಗಳ್‌'ಈ'ಗ್ರಾಮ ಪಂಜಾಹತಗವ ರ 3 ವರ್ಷಗಸ್ಸ್‌ ನ ಜಿಳ್ಲಯ'ಗ್ರಾಮ `ಪಂಜಾಹತಗಘ 
ಕರಗಳ ರೂಪದಲ್ಲಿ ಸಾರ್ವಜನಿಕರಿಂದ ಸ್ವೀಕರಿಸಿರುವ | ತೆರಿಗೆ ರೂಪದಲ್ಲಿ ಸಾರ್ವಜನಿಕರಿಂದ ಸ್ಪೀಕರಿಸಿರುವ ಆದಾಯದ 
ಆದಾಯವೆಷ್ಟು; ಈ ಆದಾಯವನ್ನು ಯಾವ ಯಾವ ವಿವರವನ್ನು ಗ್ರಾಮ ಪಂಚಾಯತಿವಾರು ಅನುಬಂಧ- 2 ರಲ್ಲಿ ಮಾನ್ಯ 
ಉದ್ದೇಶಗಳಿಗಾಗಿ ಖರ್ಚು ಮಾಡಲಾಗಿದೆ; ಗ್ರಾಮ ಸದಸ್ಯರಿಗೆ ಪ್ರತ್ಯೇಕವಾಗಿ ಸಿ.ಡಿ. ಮೂಲಕ ನೀಡಿದೆ. 
ಪಂಚಾಯಿತಿವಾರು ವಿವರ ನೀಡುವುದು. 

ತೆರಿಗೆ ರೂಪದಲ್ಲಿ ಗ್ರಾಮ ಪಂಚಾಯತಿಗಳು ಸ್ಪೀಕರಿಸಿದ ಹಣವನ್ನು 
ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ವೇತನ ಪಾವಕ. ಆಡಳಿತಾತ್ಮಕ ವೆಚ್ಚ. 
ಕುಡಿಯುವ ನೀರು, ವಿದುತ್‌ ಬಿಲ್‌ ಮೊತ್ತ, ರಸ್ತೆ, ಚರಂಡಿ ನಿರ್ವಹಣೆ 
ಮತ್ತು ಇತರೆ ಉದ್ದೇಶಗಳಿಗಾಗಿ ವೆಚ್ಚ ಮಾಡಲಾಗಿದೆ. 

ಈ ಹಾಸನ ಜಿಲ್ಲೆಯ ಯಾವ ಗ್ರಾಮ `ಪೆಂಚಾಯಿತಿಗಳು ಹನ TT ಒಟ್ಟು 267 ಗಹ ಪಂಚಾಯತಿಗಳಿದ್ದು, 260 


ಸ್ವಂತ ಕಟ್ಟಡಗಳನ್ನು ಹೊಂದಿವೆ; ಯಾವ ಗ್ರಾಮ 
ಪಂಚಾಯಿತಿಗಳು ಬಾಡಿಗೆ ಕಟ್ಟಡಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿವೆ ಮತ್ತು ಇದಕ್ಕೆ 
ಪಾವತಿಸುತ್ತಿರುವ `ಬಾಡಿಗೆ ಮೊತ್ತವೆಷ್ಟು ಗ್ರಾಮ 
ಪಂಚಾಯಿತಿವಾರು ವಿವರ ನೀಡುವುದು? 


ಪಂಚಾಯತಿಗಳು ಸಂತ ಕಟ್ಟಡ ಹೊಂದಿರುತ್ತವೆ. ಅರಕಲಗೂಡು 
ಪರ್ಯಾಯ ಸರ್ಕಾರಿ 


ಗ್ರಾಮ 
ತಾಲ್ಲೂಕಿನ 6 ಗ್ರಾಮ "ದಂಚಾಯತಶಿಗಳು 
ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. 


ಹಾಸನ ತಾಲ್ಲೂಕಿನ ಗಾಡೇನಹಳ್ಳಿ ಗ್ರಾಮ ಪಂಚಾಯತಿಯು ಬಾಡಿಗೆ 
ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಮಾಸಿಕವಾಗಿ ರೂ.5000/- 
ಬಾಡಿಗೆಯನ್ನು ಪಾವತಿಸುತ್ತಿದೆ. 


Bo 
(ೆ.ಎ: ಈಶ್ವರಪ್ಪ) 
ಗ್ರಾಮೀಣಾಭಿವೃದ್ಧ" ಮತ್ತು ಪಂ.ರಾಜ್‌ ಸಚಿವರು. 


